ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1703 (2001) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಬಾರತಿ ಶೆಟ್ಟಿ ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಾಜ್ಯದ ಕಾಮಗಾರಿಗಳಲ್ಲಿ ಶಿಸ್ತು ತರಲು ಆಯೋಗ ರಚಿಸುವ ಕುರಿತು 


(ಅ) ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳಲ್ಲಿ 
ಸಂಪೂರ್ಣ ಶಿಸ್ತು ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಯಾವುದೇ ಕಾಮಗಾರಿಗಳಲ್ಲಿ Cost over run, time over run, quality ಕೊರತೆಯ 
ಬಗ್ಗೆ ಸರ್ಕಾರ ಯಾವ ರೀತಿಯ ನಿಯಂತ್ರಣ ವ್ಯವಸ್ಥೆ ಹೊಂದಿದೆ ; 


(ಇ) ರಾಜ್ಯದ ಕಾಮಗಾರಿಗಳಲ್ಲಿ ಶಿಸ್ತು ತರಲು ಕಾಮಗಾರಿ ನಿಯಂತ್ರಣ ಆಯೋಗ 
ರಚಿಸುವ ಬಗ್ಗೆ ಸರ್ಕಾರದ ಅಭಿಪ್ರಾಯಗಳೇನು ; ಈ ಬಗ್ಗೆ ಗುಣಾತ್ಮಕವಾಗಿ ಸರ್ಕಾರ 
ಜಿ೦ತನೆ ನಡೆಸುವುದೆ? 


